ಕೌ ನವೆಂಬರ್‌-2021 


ನವೆಂಬರ್‌ - 2021 


Cr 
ಲೇಖನಗಳು 
5 ವಿಕ ಅನುಕರಣೆ - ಕೆ. ಎಸ್‌. ಸುಮಂತ್‌ ಭಾರದ್ವಾಜ್‌ 
* ಎಪ್ಪತ್ತುಗಿರಿಗಿಂತ ಕಪ್ಪತಗಿರಿ ಮೇಲು - ಶರಣಪ್ಪ ಎಚ್‌. ಎಸ್‌. 
* ಹಗಲಲ್ಲಿ ಹಸಿರು - ಇರುಳಲ್ಲಿ ನೀಲಿ! - ರಕ್ಷಾ 
ಇದೇನಾಯಿತು ನಮ್ಮ ಕಡಲಿಗೆ? 

* ಪಾರದರ್ಶಕ ಪಾತರಗಿತ್ತಿ! - ಜೈಕುಮಾರ್‌ ಆರ್‌. 
* ಶವಿರಾಗ ಪ್ರತಿಭಾ ಪ್ರಶಾಂತ್‌ 
2 ಪ್ರಕೃತಿ ಬಿಂಬ - ಕಾಂತರಾಜು ಡಿ. 

ಶಾಂಭವಿ ಎನ್‌, 

ವಿನ್ಯಾಸ 
ಧನರಾಜ್‌ ಎಂ. 


ಮುಖಪುಟ ಛಾಯಾಚಿತ್ರ 
ಸೇಪುರಿ ಸಾಯಿ ಅಖಿಲ್‌ ತೇಜ 
ಪರಿಷ್ಕರಣೆ 
ಮುರಳಿ ಎಸ್‌. 
ಡಾ. ಮಧುಸೂಧನ ಹೆಚ್‌. ಸಿ. 
ಕರಡು ತಿದ್ದುಪಡಿ 
ಡಾ.ದೀಪಕ್‌ ಭ., ಮೈಸೂರು 


© ವಿನೋದ್‌ ಕುಮಾರ್‌ ವಿ. ಕೆ. 


ಸಾಮಾನ್ಯ ಹೆಸರು : East india screw Tree 


ವೈಜ್ಞಾನಿಕ ಹೆಸರು : Helictreas isora 


© ದೀಪಕ್‌ ಜಿ. ಎನ್‌. ಬಲಮುರಿ ಗಿಡ, ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ 


ಬಲಮುರಿ ಎಡಮುರಿ ಎಂದು ಸಾಮಾನ್ಯವಾಗಿ ಕರೆಯಲ್ಪಡುವ ಐದರಿಂದ ಎಂಟಿ ಮೀಟರ್‌ 
ಎತ್ತರಕ್ಕೆ ಬೆಳೆಯುವ ಈ ಗಿಡವು ಭಾರತ,ಪಾಕಿಸ್ತಾನ ,ನೇಪಾಳ ಮತ್ತು ಶ್ರೀಲಂಕಾ ದೇಶಗಳಲ್ಲಿ ಕಾಣಸಿಗುತ್ತದೆ. 
ತೊಗಟೆಯು ಬೂದು ಬಣ್ಣದಲ್ಲಿದ್ದು, ಎಲೆಗಳು ಸರಳ ವಿನ್ಯಾಸವನ್ನು ಹೊಂದಿರುತ್ತದೆ. ಹೂವುಗಳು 
ಗೊಂಚಲು ಗೊಂಚಲಾಗಿರುತ್ತವೆ ಅಥವಾ ಒಂದೊಂದು ಹೂವನ್ನು ಹೊಂದಿರುತ್ತದೆ ಹಣ್ಣುಗಳು ಹಸಿರು 
ಬಣ್ಣದಲ್ಲಿದ್ದು, ಸುರುಳಿಯಂತೆ ಸುತ್ತಿಕೊ೦ಡಿರುತ್ತದೆ. ಈ ಮರದ ಭಾಗಗಳಾದ ಬೇರು, ಕಾಂಡ 
ತೊಗಟೆಗಳನ್ನು ಆಯುರ್ವೇದ ಔಷಧಿ ತಯಾರಿಕೆಯಲ್ಲಿ ಬಳಸುತ್ತಾರೆ. ಈ ಮರದ ತೊಗಟೆಯನ್ನು 
ಮಕ್ಕಳಿಗೆ ಜಂತುಹುಳ ನಿವಾರಕವಾಗಿ ಹಾಗೂ ಬೇರಿನಿಂದ ತೆಗೆದ ರಸವನ್ನು ಅತಿಸಾರ ನಿವಾರಕವಾಗಿ ಕೂಡ 
ಬಳಸುತ್ತಾರೆ. 


| 4 ಕಾನನ - ನವ೦ಬರ್‌ 2021. | ಕಾನನ - ನವ೦ಬರ್‌ 2021 


ಅ ವಿಪಿನ್‌ ಬಾಳಿಗ್ತಾ ಬಿಎಸ್‌, 


ಸೈನಿಕ ಅನುಕರಣೆ 


ಮಾನವನ ಜನಸಂಖ್ಯೆ ಹಿಂದೆಂದಿಗಿಂತಲೂ ಈ ಸಮಯದಲ್ಲಿ ಅತ್ಯ೦ತ ಹೆಚ್ಚಾಗಿದೆ 
ಎ೦ದು ನಮಗೆಲ್ಲ ಗೊತ್ತೇ ಇದೆ. ಆರೋಗ್ಯ ಕ್ಷೇತ್ರದಲ್ಲಿ ಸುಧಾರಣೆ ವೈದ್ಯಕೀಯ ಸವಲತ್ತುಗಳ 
ಲಭ್ಯತೆ, ಮುಂತಾದ ಕಾರಣಗಳಿಂದ ಮನುಷ್ಯನ ಜೀವಿತಾವಧಿ ಹಿಗ್ನಿದೆ. ಎಂದರೆ 
ತಪ್ಪಾಗಲಾರದು. ಮನುಷ್ಯ ಬದುಕಲು ಭೂಮಿಯ ಮೇಲೆ ಲಭ್ಯವಿರುವ ಎಲ್ಲಾ 
ಸಂಪನ್ಮೂಲಗಳೂ ಅತ್ಯವಶ್ಯಕ. ತನ್ನ ವಿತ್ಯವಶ್ಯಕತೆಗಳಿ೦ದ ಹಿಡಿದು ಐಷಾರಾಮಿ ಜೀವನಕ್ಕೆ 
ಬೇಕಾದ ಎಲ್ಲದಕ್ಕೂ ನಾವು ಆಶ್ರಯಿಸುವುದು ಸಂಪನ್ನೂಲಗಳನ್ನೆ. ಆದರೆ ಈ 
ಸಂಪನ್ಮೂಲಗಳು ಕೋಟ್ಯಾಂತರ ವರ್ಷಗಳಿಂದ ಭೂಮಿಯ ಭಾಗವಾಗಿದ್ದು, ನಿರಂತರವಾಗಿ 
ಸಿಗುತ್ತಲೇ ಇರುತ್ತವೆ ಮತ್ತೆ ಕೆಲವು ಬಳಕೆ ಹೆಚ್ಚಾದ ಹಾಗೆ ಮುಗಿದುಹೋಗುತ್ತವೆ. ಇತ್ತೀಚೆಗೆ 
ಮೂವತ್ತು ನಲವತ್ತು ವರ್ಷಗಳಲ್ಲಿ ಈ ರೀತಿಯ ಅವಲಂಬನೆ ಹಲವಾರು ಪಟ್ಟು ಹೆಚ್ಚಾಗಿ 
ನವೀಕರಿಸಲಾಗದ ಸಂಪನ್ಮೂಲಗಳು ತೀರಾ ಕಳವಳಕಾರಿ ಮಟ್ಟಕ್ಕ ಕುಸಿದು ಹೋಗುತ್ತಿವೆ. 
ಹಾಗಾಗಿ ನವೀಕರಿಸಲಾಗುವ ಸಂಪನ್ನೂಲಗಳನ್ನು ಸರಿಯಾಗಿ ಉಪಯೋಗಿಸುವ 
ಅವಶ್ಯಕತೆ ಇದ್ದೇ ಇದೆ. ಹೀಗಿರುವಾಗ “ಸುಸ್ಥಿರತೆಯ” ಪಾಠ ನಮಗೆ ದಾರಿದೀಪವಾಗಬಲ್ಲದು. 


ಆದರೆ "ಸುಸ್ಮಿರತೆ" ಯ ಪಾಠ ಹೇಳಿಕೂಡುವವರು ಯಾರು? 


ಕೋಟ್ಯಾಂತರ ವರ್ಷಗಳಿಂದ ಜೀವ ಸಂಕುಲವನ್ನು ಕಾಪಾಡಿಕೊಂಡು ನಿರ್ಜೀವ 
ರಾಶಿಗಳನ್ನು ಉಳಿಸಿ ಬೆಳೆಸಿಕೊಂಡು ಬಂದಿರುವುದು ಪ್ರಕೃತಿ. ಹಾಗಿದ್ದರೆ ಪ್ರಕೃತಿಯು 
ಪಾಲಿಸಿಕೊಂಡು ಬಂದಿರುವ ಮಾರ್ಗವೇ ಸುಸ್ಥಿರ ಎಂದು ಒಪ್ಪುವುದಾದರೆ ಅದನ್ನೇ 
ಅನುಕರಣೆ ಮಾಡಿ ಬಿಡೋಣ. 


| 5 ಕಾನನ - ನವ೦ಬರ್‌ 2021. | ಕಾನನ - ನವ೦ಬರ್‌ 2021 


ಜೈವಿಕ ಅನುಕರಣೆ (ಬಯೋ ಮಿಮಿಕ್ರಿ) 


“ಅರೆ! ಇದೇನಿದು ಒಬ್ಬರನ್ನು ಮತ್ತೊಬ್ಬರು ಅಣಕಿಸುವುದು ಅನುಕರಣೆ ಮಿಮಿಕ್ರಿ)”. 
ಈ ವಿಧಾನ ಇಡೀ ವಿಶ್ವವನ್ನೇ ಅಂಜಿಸುತ್ತಿರುವ ಮಹಾ ಸಮಸ್ಯೆಯೊ೦ದಕ್ಕೆ ಪರಿಹಾರ 
ಎಂದರೆ ನಂಬಲು ಸ್ವಲ್ಪ ಕಷ್ಟವಾಗುವುದಲ್ಲವೇ? ಬನ್ನಿ ಹಾಗಾದರೆ ಪ್ರಕೃತಿಯ ಅನುಕರಣೆ 
ಬಗ್ಗೆ ತಿಳಿದುಕೊಳ್ಳೋಣ. 


ನಾವೆಲ್ಲ ಗಿಡದ ಎಲೆಗಳನ್ನು ನೋಡಿಯೇ ಇದ್ದೇವೆ. ಎಲೆಯ ಕಲಸ ಅಡುಗೆ ಮಾಡಿ 
ಗಿಡದ ಎಲ್ಲಾ ಭಾಗಗಳಿಗೂ ಉಣಿಸುವುದು ಎಂದು ನಮಗೆ ಗೊತ್ತೇ ಇದೆ. ಹಾಂ! ಇಲ್ಲೇ ಇದೆ 
ಗಮ್ಮತ್ತು! ಆಹಾರವನ್ನು ತಯಾರಿಸಲು ಮುಖ್ಯವಾಗಿ ಆಶ್ರಯಿಸುವುದು ಸೂರ್ಯನ 
ಬೆಳಕನ್ನೇ ಅಲ್ಲವೇ? ಎಲೆಗಳ ಮೇಲೆ ಬಿದ್ದ ಬೆಳಕನ್ನು / ಸೂರ್ಯರಶ್ಮಿಯನ್ನು ಪ್ರತಿಯೊಂದು 
ಜೀವಕೋಶವು ಬಳಸಿಕೊಂಡು ಅದನ್ನು ತನಗಗತ್ಯವಾದ ರೂಪಕ್ಕ ಪರಿವರ್ತಿಸಿ ಬಿಡುತ್ತದೆ. 
ಈ ಎಲೆಗಳೇ ಸೋಲಾರ್‌ ಪ್ಯಾನೆಲ್‌-ಗಳಿಗೆ ಸ್ಫೂರ್ತಿ, ಎಲೆಗಳ ಜೀವಕೋಶವನ್ನು ಅನುಕರಿಸಿ 
ತಯಾರಿಸಿದ ಸೋಲಾರ್‌ ಪ್ಯಾನಲ್‌ ಗಳು ಸೂರ್ಯಶಕ್ತಿಯನ್ನು ವಿದ್ಯೃತ್ತಾಗಿ ಪರಿವರ್ತಿಸಿ 
ಕೊಡುತ್ತದೆ. ಈ ಪರಿವರ್ತನೆ ಪ್ರಕೃತಿಯ ಮೇಲೆ ಯಾವುದೇ ರೀತಿಯಲ್ಲಿ ತೊ೦ದರೆಯನ್ನು 
ಒಡ್ಡುವುದಿಲ್ಲ, ಬದಲಾಗಿ ಪೋಲಾಗಿ ಹೋಗುತ್ತಿದ್ದ ಶಕ್ತಿಯು ಪುನರ್‌ ಬಳಕಯಾಗುತ್ತಿದೆ, 
ಇದೇ ರೀತಿ ನಮ್ಮ ಕಣ್ಣಿಗೆ ಸುಲಭವಾಗಿ ಕಾಣಬರುವ ಜೈವಿಕ ಅನುಕರಣೆ (ಬಯೋಮಿಮಿಕಿ) 
ಗೆ ಇನ್ನೂ ಕೆಲವು ಉದಾಹರಣೆಗಳನ್ನು ನೋಡೋಣ 


* ಹಾರುವ ಹಕ್ಕಿಯನ್ನು ಅನುಕರಿಸಿ ಬ೦ದ ವಿಮಾನ 


6 ಕಾನನ ನವಂ 202 ್ಷಂದಗಯಯಗಗಯಗಯಗದದಗೆಗಗಯಗ್ಥಗಯಗಗಯಗಓಏ| 


* ಈಜುವ ಮೀನುಗಳನ್ನು ಅನುಕರಿಸಿ ಬ೦ದ ದೋಣಿ, ಹಡಗುಗಳು. 


* ಸಶಾಡನ್ನು ಅನುಕರಿಸಿ ನಗರಗಳ ಒಳಗೆ ನಿರ್ಮಿಸಿಕೊಂಡ ಉಪವನಗಳು 


ಮುಂತಾದವು. ಇದೇನು ಬಿನ್ನೆಮೊನ್ನೆ ನಾವು ಕಂಡುಕೂಂಡ ವಿಧಾನವಲ್ಲ ಎಂಬುದು 
ನಮಗೆಲ್ಲ ಗೊತ್ತಾಗಿ ಹೋಯಿತು. ಹಾಗಿದ್ದರೆ ಈಗೇಕೆ ಈ ವಿಚಾರ ಎಂಬ ಪ್ರಶ್ನೆ ವಿಮಗೆ 
ಬರಬಹುದಲ್ಲವೇ? ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ, ನಾನಾಗಲೇ ಹೇಳಿದ ಹಾಗೆ 
ಸಂಪನ್ಮೂಲಗಳ ಕೊರತೆ ಇದೆ ಎಂಬ ಒಂದೇ ಕಾರಣಕ್ಕೆ ನಾವು ಬಯೋಮಿಮಿಕಿ 
ಮಾಡಬೇಕಿಲ್ಲ. ಈ ವಿಧಾನ ನಮ್ಮ ದೈನಂದಿನ ಅಗತ್ಯತೆಗಳನ್ನು ಉಚಿತವಾಗಿ ಹೆಚ್ಚಿನ 
ಶ್ರಮವಿಲ್ಲದೆ ಸುಲಭವಾಗಿ ಸೂಕ್ತವಾಗಿ ಪೂರೈಸಿಕೊಳ್ಳಲು ನೆರವು ನೀಡುತ್ತಿದೆ. 


ಕಾಡನ್ನು ಅನುಕರಿಸಿ ನಮ್ಮ ತೋಟಗಳಲ್ಲಿ ದೊಡ್ಡ ಮರಗಳಾಗುವ ಸಸಿಗಳನ್ನು 
ನೆಟ್ಟು ಪೋಷಿಸಿದರೆ ಕೆಲವೇ ವರ್ಷಗಳಲ್ಲಿ ಅಲ್ಲೊಂದು ಜೀವ ವೈವಿಧ್ಯತೆ ಕ೦ಡು ಬರುತ್ತದೆ. 
ಜೀವವೈವಿಧ್ಯತೆ ಹೊತ್ತು ತರುವ ಅಪಾರ ಕೊಡುಗೆಗಳನ್ನು ನೀವೆಲ್ಲ ಈಗಾಗಲೇ ತಿಳಿದೇ 
ಇರುತ್ತೀರಿ. ನಗರಗಳಲ್ಲಂತೂ ಮರಗಳನ್ನು ಹೊತ್ತ ಉಪವನಗಳು ಗಾಳಿಯನ್ನು ಶುದ್ಧ 
ಮಾಡಲು ಅತಿ ಅವಶ್ಯಕ. 


7 ಕಾನನ ನವಂಬರ್‌ 2021 


ಉಪ ವನಗಳು ಗಾಳಿಯನ್ನು ಅಂತೂ ಶುದ್ಧ ಮಾಡಲು ಅತಿ ಅವಶ್ಯಕ. 


ಕಾಡನ್ನು ಅನುಕರಿಸಿ ನಮ್ಮ ತೋಟಗಳಲ್ಲಿ ಮರಗಳನ್ನು ನೆಟ್ಟು ಪೋಷಿಸಿದರೆ ಕೆಲವೇ 
ವರ್ಷಗಳಲ್ಲಿ ಅಲ್ಲೊಂದು ಜೀವ ವೈವಿಧ್ಯತೆ ಕಂಡುಬರುತ್ತದೆ. ಆದರೆ ನಮ್ಮ ಅನುಕರಣೆ 
ಅ೦ಧಾನುಕರಣೆಯಾದರೆ ಕಷ್ಟ ನಷ್ಟ ಎರಡೂ ಕಟ್ಟಿಟ್ಟಬುತ್ತಿ. 


ಸರಿಯಾದ ಉತ್ತರ ಬೇಕು ಎಂದರೆ ಪ್ರಶ್ನೆಯನ್ನು ತಪ್ಪಾಗಿ ಕೇಳಬಾರದಲ್ಲವೆ? 
ಹಾಗೆಯೇ ಕಾಡನ್ನು ಅನುಕರಿಸಿದರೂ ನಮ್ಮ ತೋಟಕ್ಕ ಯಾವ ರೀತಿಯ ಮರಗಳು 
ಬೇಕಾಗುತ್ತದೆ ಎಂದು ನಾವೇ ಯೋಚಿಸಿ ಅಂತಹವುಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಆ 
ಆಯ್ಕೆಗೆ ಕಲವಾರು ಮಾನದಂಡಗಳನ್ನು ಬಳಸಿಕೊಳ್ಳಬಹುದು ಅವು ಯಾವುವೆಂದರೆ. 


ಬೇಲಿಯ ಬದಿಯಲ್ಲಿ ಹೆಚ್ಚು ನೀರನ್ನು ಬೇಡದೆ ಆದಷ್ಟು ನೇರವಾಗಿ ಬೆಳೆಯುವ 
ಮರಗಳು, ವರ್ಷಕ್ಕೂಮ್ಮೆ ರೆ೦ಬೆಕೂ೦ಬೆಗಳನ್ನು ಕತ್ತರಿಸಿದರೂ ತೆರೆದುಕೂಳ್ಳುವ೦ತಹ 
ಮರಗಳು, ಉತ್ತಮ ಗೊಬ್ಬರವನ್ನು ನೀಡುವಂ೦ತಹವು, ದನಕರು ಮತ್ತಿತರ ಪ್ರಾಣಿಗಳಿಗೆ 
ಮೇವಾಗುವಂತಹವು, ಬೇಗ ಎತ್ತರಕ್ಕೆ ಬೆಳೆಯುವ ಸಾಮರ್ಥ್ಯ ಇರುವಂತಹವು, ಮಣ್ಣಿನ 
ಫಲವತ್ತತೆಯನ್ನು ಹೆಚ್ಚಿಸುವಂತಹ ಮರಗಳು, ತೋಟವನ್ನು ಬಿರುಗಾಳಿಯಿಂದ ತಡೆಯಲು 
ಬಲವಾಗಿ ಬೇರೂರಿ ವಿಲ್ಲುವ೦ತಹ ಶಕ್ತಿ ಹೊಂದಿರುವ ಮರಗಳಾದರೆ ನಮ್ಮ ತೋಟಿವನ್ನೂ 
ಶ್ರೀಮಂತಗೊಳಿಸಿ ಜೊತೆಗೆ ಕ್ರಿಮಿಕೀಟಗಳನ್ನು ಆಹಾರವಾಗಿಸಿ ಬದುಕುವ ಹಕ್ಕಿಗಳಿಗೂ 
ನೆಲೆಯನ್ನು ಕಲ್ಪಿಸಿಕೊಡುತ್ತದೆ. ಜೀವ ವೈವಿಧ್ಯತೆ ಹೆಚ್ಚಿ ಉತ್ತಮ ವಾತಾವರಣದ 
ವಿರ್ಮಾಣವಾಗುತ್ತದೆ. 


ಬೇವು, ಹಿಪ್ಸೆ, ಲಕ್ಷ್ಮಿತರು, ನೆಲ್ಲಿ, ನೇರಳೆ, ಹಲಸು, ಹರಿತಕಿ, ಮುತ್ತುಗ, ನುಗ್ಗೆ, ಹೊಂಗೆ, 
ಶ್ರೀಗಂಧ, ಅಗಸೆ, ಸೀತಾಫಲ, ಕಾಡು ಬಾದಾಮಿ, ಸುಬಾ ಬುಲ್‌, ಹೀಗೆ ಇನ್ನೂ ಹತ್ತು 
ಹಲವಾರು ಮರ-ಗಿಡಗಳು ನಮ್ಮ ಕಣ್ಣಿಗೆ ಆಕಸ್ಮಾತ್‌ ನಿರುಪಯುಕ್ತ ಎನಿಸಿದರೂ ಪ್ರಕೃತಿಯ 
ಪರೀಕ್ಲೆಗಳಲ್ಲಿ ಪಾಸಾಗಿ ಬ೦ದವುಗಳಿಗೆ ನಮ್ಮ ತೋಟದಲ್ಲಿ ಒಂದಿಷ್ಟು ಜಾಗ ಕೊಟ್ಟರೆ 
ಮುಂದೆ ಬರಬಹುದಾದ ಲೆಕ್ಕವೇ ಇಲ್ಲದ ಪರೀಕ್ಷೆಗಳಲ್ಲಿ ಅವು ನಮ್ಮನ್ನು ಕಾಪಾಡುತ್ತದೆ. 
ಪ್ರಕೃತಿಗೆ ಸಾಕಷ್ಟು ಸಮಯ ಇದೆ. ಮನುಷ್ಯ ನಾಲ್ಕೈದು ದಶಕಗಳಲ್ಲಿ ಮಾಡಿ ಮುಗಿಸಲೇ 
ಬೇಕಾದ ಪ್ರಯೋಗಗಳನ್ನು ಪ್ರಕೃತಿ ನಾಲ್ಕಾರು ಶತಮಾನಗಳ ಕಾಲ ಮಾಡಿ, ಅಳೆದು ತೂಗಿ, 
ಸಮರ್ಥವಾದವುಗಳನ್ನು ಉಳಿಸಿಕೊಂಡು ಮುನ್ನಡೆಯುತ್ತಿದೆ. ಹಾಗಾಗಿ ಜೈವಿಕ 
ಅನುಕರಣೆಯಿಂದ ಮತ್ತು ಪರಿಸರಸ್ನೇಹಿ ವಿಧಾನಗಳಿಂದ ನಮ್ಮ ಅವಶ್ಯಕತೆಗಳನ್ನು 
ನಿರ್ವಹಿಸಿಕೊಳ್ಳಬಹುದು. ಈ ವಿಧಾನದಲ್ಲಿ ಶಕ್ತಿಯ ಪರಿಪೂರ್ಣ ಬಳಕೆಯ ಕಡೆ ನಾವು 
ಹೆಜ್ಜೆಹಾಕುತ್ತಾ ಮಾಲಿನ್ಯವನ್ನು ಕಡಿಮೆ ಮಾಡಬಹುದು. ಪ್ರಕೃತಿಯಲ್ಲಿನ ಮಾದರಿಗಳು, 
ವಿನ್ಯಾಸಗಳ ಅನುಕರಣೆಯಿಂದ ವಿಕೋಪದ ಸಮಯದಲ್ಲಿ ಆಗಬಹುದಾದ ಹಾನಿಯನ್ನು, 
ನಷ್ಟವನ್ನು ಬಹುತೇಕ ಪ್ರಮಾಣದಲ್ಲಿ ಕಡಿತಗೊಳಿಸಬಹುದು. 


ನಾವಷ್ಟ ಅಲ್ಲ! ನಮ್ಮೊಂದಿಗೆ ಎಲ್ಲ ಜೀವಿಗಳು ಬದುಕಬೇಕು, ಈಗಷ್ಟೇ ಅಲ್ಲ! ಇನ್ನು 
ಕೋಟ್ಯಾಂತರ ವರ್ಷ ಜೀವಿಗಳ ಕೂಂಡಿ ಉಳಿಯಬೇಕು. ಹಾಗಾಗಿ ಪ್ರಕೃತಿಯು 
ಪಾಲಿಸಿಕೊಂಡು ಬಂದಿರುವ ಸುಸ್ಮಿರತೆಯ ಸೂತ್ರವನ್ನು ಇನ್ನೂ ಹೆಚ್ಚಾಗಿ 
ಅಳವಡಿಸಿಕೊಳ್ಳುವ ಸಂಕಲ್ಪ ನಮ್ಮದಾಗಬೇಕು. 


ಲೇಖನ: ಕೆ. ಎಸ್‌. ಸುಮಂತ್‌ ಭಾರದ್ವಾಜ್‌ 


| 9 ಕಾನನ - ನವಂಬರ್‌ 2001 | ಕಾನನ - ನವಂಬರ್‌ 2021 


ಎನ್ನತ್ತುಗಿಲಗಿಲತ ಕನ್ನತಗಿಲ ಮೇಲ 


ಮುಂಗಾರು ಮಳೆ ಚಾಲು ಆಯಿತೆಂದರೆ ಬಾಡಿಹೋದ ಗಿಡಮರಗಳೆಲ್ಲವೂ ಮೈನೆರೆತು 
ಹಸಿರ ಸಿಂಗರಿಸಿ ತನ್ನ ಒಡಲೊಳಗೆ ಸಂಪತನ್ನು ಬಚ್ಚಿಟ್ಟುಕೊಂಡು, ನೋಡುಗರ 
ಕಣ್ಣುಗಳಿಗೆ ಸೊಬಗನ್ನು ಉಣಬಡಿಸುವ ಕಾನನ, ಬಯಲು ಸೀಮೆಯ ಅರೆ ಮಲೆನಾಡು 
ಕಪ್ಪತಗುಡ್ಡ. ಈ ಕಪ್ಪತಗುಡ್ಡಕ್ಕೆ ಹೋಗಿ ಅದರ ಸೊಬಗನ್ನು ಸವಿಯಬೇಕೆಂದು ಸುಮಾರು 
ದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ಚಾರಣಕ್ಕೆ ರಾತ್ರೊ ರಾತ್ರಿ ಹೋಗಲೇಬೇಕಂ೦ದು ಠರಾವು 
ಮಾಡಿಕೊಂಡು ಬೆಳಗ್ಗೆ ಊರಿಂದ ಗದಗಿಗೆ ಬಂದು, ಅಲ್ಲಿಂದ ಬಸ್‌ ಮೂಲಕ ಕಪ್ಪತಗುಡ್ಡಕ್ಕೆ 
ಪಯಣ ಸಾಗಿತು. 


ಬಸ್‌ ಪಾಪನಾಸಿ ದಾಟಿ ಡೋಣಿ ಕಡೆಗೆ ಸಾಗಿದ೦ತೆಲ್ಲಾ ಕಪ್ಪತಗುಡ್ಡ ಆರಂಭವಾದಂತೆ 
ಕಾಣುವ ದ್ವೀಪದ ಗುಡ್ಡಗಳಲ್ಲಿ ರೈತರು ಬೆಳೆದ ಬೆಳೆಗಳು ಇಳಿಜಾರಿಗೆ ಇಳಿಯುವಂತೆ 
ಕಾಣುತ್ತಿದ್ದವು. ಮುಂದೆ ಹಾಗೆ ಹೋದಂತೆಲ್ಲ ಸಾಲು ಸಾಲು ಬೆಟ್ಟಗಳ ಮಧ್ಯೆ ಇರುವೆ ಸಾಲಿನ 
ಹಾಗೆ ಇದ್ದ ಇಕ್ಕಟ್ಟಿನ ರಸ್ತೆಯಲ್ಲಿ ಬಸ್‌ ಒಳ ಹೊರಟಾಗ ಪಶ್ಚಿಮ ಘಟ್ಟದ ಪರ್ವತದೊಳಗೆ 
ಪ್ರವೇಶಿಸಿದಂತಹಾ ಅನುಭವ. ಬಸ್ಸಿನ ಕಿಡಕಿಯಿ೦ದ ಕಣ್ಣನ್ನು ಹರಿಯ ಬಿಟ್ಟಾಗ ಕಣ್ಣುಗಳಿಗೆ 
ಅಚ್ಚರಿಯ ಉಡುಗೊರೆ ಕಾದಿತ್ತು. ಗುಡ್ಡದ ತುಂಬೆಲ್ಲಾ ಬೆಳೆದ ಗಿಡ ಮರಗಳೆಲ್ಲವು ಗುಡ್ಡದ 
ತುದಿಯವರೆಗೂ ಹರಡಿಕೊ೦ಡು, ಆಗಸದಲ್ಲಿ ತೇಲುವ ಮೋಡಗಳಿಗೆ ಚು೦ಬಿಸಿದಹಾಗೆ 
ಕಾಣುತ್ತಿದ್ದವು. ಸಾಲು ಸಾಲು ಬೆಟ್ಟಗಳು ಜೊತೆ ಜೊತೆಯಾಗಿ ಒಂದಕ್ಕೊಂದು ಬೆಸೆದು 
ಕಣ್ಣುಗಳಿಗೆ ಎದುರಾಗಿ ಮುಂದೆ ಹೋಗಲು ಅನುವು ಮಾಡಿಕೂಡುತ್ತಿದ್ದವು. 


10 ಕಾನನ ನವ೦ಬರ್‌ 202 ್ಸ ಯಂ ಗಗ 


ಬಸ್ಸು ತಳಕು ಬಳುಕಿನ ದಾರಿಯಲ್ಲಿ ಹೊರಳಾಡುತ್ತಾ ಸಾಗಿ ಕಪ್ಪತಗುಡ್ಡ ತಲುಪಿದಾಗ 
ಸುಮಾರು ಒಂಬತ್ತು ಒ೦ಬತ್ತುವರೆ ಆಗಿತ್ತು. ಬಸ್ಸ್‌ ಇಳಿದು ಹೊರಗೆ ಬಂದಾಗ ಕಪ್ಪತ ಗುಡ್ಡದ 
ನಿಸರ್ಗವನ್ನು ಸವಿಯಲು ಬಂದ ಜನರ ಮುಖಗಳಲ್ಲಿ ಅರೆಮಲೆನಾಡಿನ ನಿಸರ್ಗದ 
ಸವಿಯನ್ನು ಅನುಭವಿಸಿದ ಭಾವ, ಹಾಗೆ ಅನುಭವಿಸಲು ತವಕಿಸುವ ಹಂಬಲದ ಖುಷಿ 
ಎರಡು ಕಾಣುತ್ತಿದ್ದವು. ಯಾವ ಕಡೆಗೆ ಹೋಗಬೇಕೆಂದು ಕೇಳಬೇಕೆನ್ನುವಷ್ಟರಲ್ಲಿ, ರಸ್ತೆಯ 
ಅಂಚಿನಲ್ಲಿ "ಕಪ್ಪತ ಮಲ್ಲಯ್ಯನ" ದರ್ಶನಕ್ಕೆ ಹೋಗುವ ಮಾರ್ಗ ಕಾಣಿಸಿದ್ದರಿ೦ದ ಆ ಕಡೆಗೆ 
ಕಾಲು ಹಾಕಿದೆ. ದಾರಿಯ ಬದಿಯಲ್ಲಿ ಕುಂಕುಮ, ಬಂಡಾರ ವಿಭೂತಿ... ಹಣ್ಣು ಹಂಪಲು 
ಇತ್ಯಾದಿಯನ್ನು ಇಟ್ಟುಕೂ೦ಡು ಮಾರುತ್ತಿರುವವರು ಕಾಣಸಿಗುತ್ತಾರೆ. ಇವರುಗಳನ್ನೆಲ್ಲ 
ದಾಟಿ ಮುಂದೆ ಹೋದ ಹಾಗೆ ಬಲಬದಿಯ ಕಣ್ಣು ಹಾಯಿಸಿ ನೋಡಿದರೆ ದೊಡ್ಡದಾದ 
ಬಂಡೆ ಶಿಥಿಲಗೊಂಡು ತಂತಾನೆ ಉದುರಿದ ಪದರುಗಳ ಕಲಾಕೃತಿ ನೋಡುಗರ ಕಣ್ಣು 
ಸೆಳೆಯುತ್ತದೆ. ಅಷ್ಟೇ ಅಲ್ಲ ಆ ಬ೦ಡೆಯ ಮೇಲೆ ಬೆಳೆದ ಬಳ್ಳಿ ಜೋತು ಜೋಕಾಲಿಯ ಹಾಗೆ 
ತೂಗಾಡುವುದನ್ನು ನೋಡಿ ಕಣ್ಣು ತು೦ಬಿಕೊಳ್ಳುವುದೇ ಆನಂದ... ರಸ್ತೆಯುದ್ದಕ್ಕೂ ಒಮ್ಮೆ 
ಕಣ್ಣು ಹಾಯಿಸಿ ಮೇಲುಗಡೆ ನೋಡಿದರೆ ಹಸಿರು ತುಂಬಿದ ಅರೆಕಾಡಿನೊಳಗೆ 
ಮೇಲೇರುವವರು, ಕೆಳಗಿಳಿಯುವವರು ಗಿಜಿಗುಟ್ಟುವ ಜನರು ಇರುವೆಯ ಸಾಲಿನ ಹಾಗೆ 
ಕಾಣುವುದನ್ನು ನೋಡಬಹುದು. 


© ಅಶ್ವಥ ಕೆ. ಎನ್‌. 


11 ಕಾನನ - ನವಂಬರ್‌ 2021 


ಡಾಂಬರ್‌ ರಸ್ತೆ ಮುಕ್ತಾಯವಾಗಿ ಅಲ್ಲಿಂದ ಗುಡ್ಡ ಹತ್ತುವುದು ಆರ೦ಭವಾಗುತ್ತದೆ. 
ಅಲ್ಲಲ್ಲಿ ಮನುಷ್ಯರು ಮಾಡಿದ ಮೆಟ್ಟೆಲುಗಳನ್ನು ಏರಿದಾಗ ಅಲ್ಲಿ ಕಪ್ಪತ ಮಲ್ಲಯ್ಯ 
ದೇವಸ್ಥಾನಕ್ಕೇಕೆ ಭೇಟಿ ನೀಡಿ ಅಲ್ಲಿಂದ ಮತ್ತೆ ಏರುವುದಿದೆಯಲ್ಲ ಅದು ಬಲು ಮಜಾ 
ಇರುತ್ತೆ. ಇಕ್ಕಟ್ಟಾದ ದಾರಿಯೊಳಗೆ ಎದುರು ಬರುವ ಜನರ ಮಧ್ಯದಲ್ಲಿ ನಾವು ಸರ್ಕಸ್‌ 
ಮಾಡುತ್ತಾ, ಎಡವುತ್ತಾ ಏರುತ್ತಾ, ಏದುಸಿರು ಬಿಡುತ್ತಾ ಸುಸ್ತಾಗಿ ಅಲ್ಲೆ ಯಾವುದೋ 
ಕಲ್ಲಮೇಲೆ ಕುಳಿತು ಉಸ್ಸಪ್ಪ ಅಂತ ದಣಿವಾರಿಸಿಕೊ೦ಂಡು ಮೇಲೋಗುವ ಉತ್ಪಾಹದಿ೦ದ 
ಮತ್ತೆ ಏರುತ್ತಾ ಹೋಗಿ ತಣ್ಣನೆಯ ಗಾಳಿಗೆ ಎದೆಯೊಡ್ಡಿ ನಿಂತರೆ ಎಲ್ಲಾ ಆಯಾಸವು 
ಕ್ಷಣಮಾತ್ರದಲ್ಲಿ ಮರೆಯಾಗಿ ಉಲ್ಲಾಸ ತು೦ಬುತ್ತದೆ. 


ಅ ಅಶ್ವಥ ಕೆ. ಎನ್‌. 


ಅ ಅಶ್ವಥ ಕೆ. ಎನ್‌. 


12 ಕಾನನ - ನಸವ೦ಬರ್‌ 2021 


ಸಾಲು ಸಾಲು ಬೆಟ್ಟಗಳು, ಬೆಟ್ಟ ಬೆಟ್ಟಗಳ ತುದಿಯಲ್ಲಿ ಗಾಳಿ ಫ್ಯಾನ್ಗಳು ಕಪ್ಪತಗುಡ್ಡಕ್ಕೆ 
ಕಳೆ ತರುವಂತೆ ಕಾಣುತ್ತಿದ್ದವು. ಬಿಸುವ ಗಾಳಿಗೆ ಗಿಡ ಮರಗಳೆಲ್ಲವು ಒ೦ದಾಗಿ ಸಾತ್‌ ನೀಡಿದ 
ಹಾಗೆ ಹೊರಳಾಡುತ್ತಿದ್ದರೆ, ನೆಲಕಚ್ಚಿ ಬೆಳೆದ ಹುಲ್ಲು ನೃತ್ಯವನ್ನೇ ಆರ೦ಭಿಸಿತ್ತು. ದೂರ 
ದೂರ ಅಲ್ಲೊಂದು ಇಲ್ಲೊಂದು ಕಾಣುತ್ತಿದ್ದ ಊರುಗಳು ತಮ್ಮ ಚಹರೆಗಳನ್ನು 
ಉಳಿಸಿಕೊ೦ಡಿದ್ದವುಗಳು ಇದ್ದಲ್ಲಿಯೇ.. ಗುಡ್ಡಗಳ ಮರೆಯಲ್ಲಿದ್ದ ಕೆಲವೊಂದು ಊರುಗಳು 
ಇಣುಕಿದ೦ತೆ ಗೋಚರಿಸುತ್ತಿದ್ದವು. ಗುಡ್ಡದ ಹಿ೦ಭಾಗಕ್ಕೆ ತಿರುಗಿದರೆ ಬಟ್ಟಿ ಬಯಲು 
ಹರವಿಕೊಂಡು ಬಯಲನ್ನೆ ಬಯಲಾಗಿಸಿ, ಬಯಲು ತುಂಬಾ ಬೆಳೆಯ ಹರವಿಕೂಂ೦ಡು 
ಮುದುಕಿ ಹೊಲಿದ ಕೌದಿಯ ಹಾಗೆ ಹರವಿಕೊಂಡಿತ್ತು. ಈ ಬಯಲ ಜೊತೆ ಜೊತೆಗೆ 
ಮೋಡಗಳ ನೆರಳಿನಾಟವನ್ನು ನೋಡುವಷ್ಟರಲ್ಲಿ ಸಮಯ ಒಂದು ಗಂಟೆಗೆ ಜಾರಿತ್ತು. 
ಹೊಟ್ಟೆಯೊಳಗೂ ಹಸಿವಿನ ಆಟ ಚಾಲು ಆಗಿದ್ದರಿ೦ದ ಸಾಗಿ ಬಂದ ದಾರಿ ಕಡಗೆ ಚಾರಣ 
ಮತ್ತೆ ಮರಳಿತು. 


ಕಳಗೆ ಇಳಿಯುವಾಗ ಒಬ್ಬಾಕಿ ಅಕ್ಕ ಕೈಗೆ ಸಿಕ್ಕ ಸಿಕ್ಕ ಗಿಡಗಳ ಎಲೆಗಳನ್ನು 
ಹರಿದುಕೊಂಡು ಕಿತ್ತುಕೊಂಡು ಉಡಿಯೊಳಗೆ ಇಟ್ಟಿಕೂಳ್ಳುತ್ತಿದ್ದನ್ನು ನೋಡಿದಾಗ 
ನಮ್ಮಮ್ಮ ಹೇಳಿದ ಮಾತು, 


"ಎರು ಎಲೆ, ಇಳಿ ಎಲೆ". ಅದನ್ನು ಕಿತ್ತುಕೂ೦ಡು ಬ೦ದು ಅರೆದು ಗಾಯಕ್ಕೆ ಹಚ್ಚಿದರೆ, 
ಪಾನಕದಲ್ಲಿ ಹಾಕಿಕೊಂಡು ಕುಡಿದರೆ ರೋಗ ರುಜಿನಗಳು ಮಾಯವಾಗ್ತಾವೆ" ಅಂತ 
ಹೇಳಿದ್ದು ನೆನಪಾಯಿತು. ಇಲ್ಲಿರುವ ಪ್ರತಿಯೊಂದು ಗಿಡ ಮರ ಸಸ್ಯ ಸ೦ಕುಲಗಳೆಲ್ಲವೂ 
ಔಷಧಿಯ ಗುಣಗಳನ್ನು ಹೊ೦ದಿದ್ದರಿ೦ದಲೇ "ಎಪ್ಪತ್ತುಗ?ಿರಿಗಿ೦ತ ಕಪ್ಪತಗಿರಿ ಮೇಲು" ಎ೦ಬ 
ಮಾತು ನಿಜವೆನಿಸುತದೆ. 


ಕಪ್ಪತಗುಡ್ಡದ ಕೆಳಗೆ ಇಳಿದು ಬರುವಷ್ಟರಲ್ಲಿ ಮೋಡ ಕವಿದು ಮಳೆ 
ಆರ೦ಭವಾಗಿತ್ತು. ಅದೇ ಹೊತ್ತಿಗೆ ಬಸ್ಸು ಕೂಡ ಬ೦ದು ಹೊರಡುತ್ತಿದ್ದರಿ೦ದ ಬಸ್ಸು ಹತ್ತಿ 
ಮರಳಿ ಗದಗಿನ ಕಡೆಗೆ ಸಾಗಿದ೦ತೆಲ್ಲಾ ಕಪ್ಪತಗುಡ್ಡದ ಅನುಭವಗಳು ಎದೆಯಾಳದಲ್ಲಿ ಹಚ್ಚ 
ಹಸಿರಾಗಿ ಉಳಿದಿದ್ದವು. 


ಅ ಅಶ್ವಥ ಕೆ. ಎನ್‌. ಅ ಅಶ್ವಥ ಕೆ. ಎನ್‌. 


ಅ ಅಶ್ವಥ ಕೆ. ಎನ್‌. 


ಲೇಖನ: 


ಗದಗ ಜಿಲ್ಲೆ 


14 ಕಾನನ - ನವ೦ಬರ್‌ 2021 


© ಮೋಹಿತ್‌ ಕೆ. ಶೆಣೈ 


2020ರ ಕೊರೊನಾ ಹಾಗೂ ಇನ್ನಿತ್ಯಾದಿ ಅವಾಂತರಗಳ ಜೊತೆಗೆ ಹಿಂಗಾರು 
ಮುಗಿದಾಕ್ಷಣ ಪಶ್ಚಿಮ ಕರಾವಳಿಗೆ ಇನ್ನೊ೦ದು ಆತ೦ಕ ಆವರಿಸಿತ್ತು. ಉಡುಪಿಯ 
ಕರಾವಳಿಯಲ್ಲಿ ವಾಸಿಸುತ್ತಿದ್ದ ನನಗೆ, ಗೆಳೆಯರೊಬ್ಬರು 'ಆಚೆ ಸಮುದ್ರದ ನೀರು 
ಹಸಿರಾಗುತ್ತಿದೆ ಅಂತೆ ಅಹುದೇ?' ಎಂಬ ಪ್ರಶ್ನೆಯನ್ನಿತ್ತರು. ವಾರದ ಹಿಂದಷ್ಟೇ ಅಳಿವೆಯ 
ನೀಲಿ ಕಣ್ದುಂಬಿಕೊಂಡು ಬಂದಿದ್ದ ನಾನು 'ಹಾಗೇನೂ ಇಲ್ಲವಲ್ಲಾ!' ಎ೦ಬ ಉತ್ತರ ನೀಡಿದ್ದೆ. 


'ಈ ಸರ್ತಿ ಮೀನ್‌ ಕಡ್ಡಿ ಆಯ್‌ ಮರ್ರೆ... ಸಮೂದ್ರದಲ್ಸ್‌ ತೊರೆ ಬಂದಿತ್‌ ಅಂಬ್‌...!' 
ನಮಗೆ ಮೀನು ಮಾರಲು ಬರುವ ವ್ಯಾಪಾರಿಯೊಬ್ಬರು ಹೀಗೆಂದಾಗ ಆಶ್ಚರ್ಯವಾಯಿತು! 
ನನ್ನ ತಂದೆಯ ಬಳಿ ಈ 'ತೊರೆ'ಯ ಬಗ್ಗೆ ವಿಚಾರಿಸಿದಾಗ ಅವರು, ಹಸಿರು ಬಣ್ಣದ 
ಲೋಳೆಯಂತಹ ಪಾಚಿ ಸಮುದ್ರದಲ್ಲಿ ಕಂಡುಬಂದಾಗ ಮೀನು ಕಡಿಮೆಯಾಗುವುದೆ೦ದೂ, 
ಅದು ಮನುಷ್ಯರ ಚರ್ಮಕ್ಕೆ ತಾಕಿದಾಗ ಕೆಲವರಲ್ಲಿ ತುರಿಕೆ ಆರಂಭವಾಗುವ ಕಾರಣಕ್ಕೆ 
'ತೊರೆ' ಎನ್ನುತ್ತಾರೆ ಎ೦ದರು. 


© ಮೋಹಿತ್‌ ಕೆ. ಶೆಣೈ 


ಇಷ್ಟೆಲ್ಲಾ ಗೊಂದಲದ ನಡುವೆ ಇ೦ಸ್ಟೇಗ್ರಾಮ್‌, ವಾಟ್ಸ್‌ಆಪ್‌ ಅಂತಹ ಸಾಮಾಜಿಕ 
ಜಾಲತಾಣ ಹಾಗೇ ವಾರ್ತೆಗಳಲ್ಲಿ ನಮ್ಮ ಕಡಲಿನ ಅಲೆಗಳು ಕತ್ತಲಲ್ಲಿ ನೀಲಿಯಾಗಿ 
ಹೊಳೆಯುತ್ತಿರುವ ಚಿತ್ರ - ದೃಶ್ಯಗಳು ಸದ್ದು ಮಾಡತೊಡಗಿದ್ದವು. ಈ ಅಪರೂಪದ 
ದೃಶ್ಯವನ್ನ ಸೆರೆಹಿಡಿಯಲು ಪ್ರವಾಸಿಗರ ದಂಡೇ ಕರಾವಳಿಗೆ ಬಂದಿಳಿದಿತ್ತು. 


ಕತ್ತಲಲ್ಲಿ ಕಡಲಿಗೆ ನೀಲಿ ಬಣ್ಣ ತು೦ಬುತ್ತಿದ್ದ ಆ ಜೀವಿಯ ಹೆಸರು ಆಂಗ್ಲ ಭಾಷೆಯಲ್ಲಿ 
"ಸಿ ಸ್ಪಾರ್ಕಲ್‌”, ವೈಜ್ನಾನಿಕ ಹೆಸರು " ನೋಕ್ಟಿಲುಕಾ ಸಿ೦ಟಿಲಾನ್ಸ್‌ ". ಈ ಜೀವಿಗಳು ಒಂದು 
ವಿಧದ ಪಾಚಿ. ಕೊಳಚೆ ನೀರು ಹಾಗೂ ಇನ್ನಿತರೇ ಮಲಿನ ವಸ್ತುಗಳು ಸಮುದ್ರ ಸೇರುತ್ತಿರುವ 
ಪರಿಣಾಮ ಈ ಪಾಚಿಗಳು ಕ೦ಡುಬರುತ್ತಿದ್ದವು. ನನ್ನ ಮಿತ್ರರು ಕೇಳಿದಂತೆ ವಿಜವಾಗಿಯೂ 
ಸಮುದ್ರದ ನೀರು ಹಗಲಲ್ಲಿ ಹಸಿರಾಗಿತ್ತು. ಅಲೆಗಳಿಂದ ವಿಚಲಿತಗೊ೦ಡಾಗ ರಾತ್ರಿಯಲ್ಲಿ 
ಇವುಗಳಿಂದ ಹೊಮ್ಮವ ನೀಲಿ ಬಣ್ಣ ಸಮುದ್ರದ ಅಲೆಗಳನ್ನು ನೀಲಿಯಾಗಿಸುತ್ತಿತ್ತು. ಈ 
ಕ್ರಿಯೆಗೆ ಜೈವಿಕದೀಪ್ಲಿ ಅಥವಾ ಬಯೋಮ್ಯೂಮಿನೆಸೆನ್ಸ್‌ ಎನ್ನುತ್ತಾರೆ. 


'ಹೊಳೆಯುವುದೆಲ್ಲಾ ಚಿನ್ನವಲ್ಲ, ಬೆಳ್ಳಗಿರುವುದೆಲ್ಲಾ ಹಾಲಲ್ಲ' ಎನ್ನುವ ಮಾತಿನಂತೆ, 
ಈ ಏಕಕೋಶಿಯ ಜೀವಿಗಳ ಬೆಳವಣಿಗೆ ಹೆಚ್ಚಾಗುತ್ತಿರುವುದು ಮಾಲಿನ್ಯ ತೀವ್ರವಾಗುವ 
ಸಂಕೇತವಾಗಿದೆ. ಜಾಗತಿಕ ತಾಪಮಾನದ ಬೆಳವಣಿಗೆಗೂ ಇವುಗಳ ಬೆಳವಣಿಗೆಯೂ 
ನೇರಾನುಪಾತದಲ್ಲಿ ಇರುತ್ತವೆ. ಹೀಗಾಗಿ ವಾಯು ಮಾಲಿನ್ಯ, ಜಲ ಮಾಲಿನ್ಯ ಹಾಗೆಯೇ 
ಹೆಚ್ಚಾದ ರಾಸಾಯವಿಕ ಗೊಬ್ಬರದ ಬಳಕೆ ಇವೆಲ್ಲವೂ ಇಂತಹ ಸಮಸ್ಯೆಗೆ 
ಕಾರಣವಾಗಿದೆ.ಇವುಗಳು ನೀರಿನಲ್ಲಿರುವ ಆಮ್ಲಜನಕ ತೀವ್ರವಾಗಿ 
ಉಪಯೋಗಿಸಿಕೂಳ್ಳುವುದರಿ೦ದ ಜಲಚರಗಳಿಗೂ ಮಾರಕವಾಗಿದೆ. ಮುಂಬ್ಯ ಸಮುದ್ರ 
ತೀರದಲ್ಲಿ ಹೆಚ್ಚಾದ ಮಾಲಿನ್ಯದಿಂದ ಸಾಮಾನ್ಯವಾಗಿ ಕಾಣುತ್ತಿದ್ದ ಜೈವಿಕದೀಪ್ಲಿ ಇದೀಗ 
ನಮ್ಮ ಕರ್ನಾಟಕ ಸೇರಿ ಪಶ್ಚಿಮ ಕರಾವಳಿಯ ಅನೇಕ ಕಡಲ ತೀರದಲ್ಲಿ ಇತ್ತೀಚೆಗೆ ಹೆಚ್ಚಾಗಿ 
ಕಂಡುಬರುತ್ತಿರುವುದು ಉತ್ತಮ ಚಿಹ್ನೆಯಲ್ಲ ಎಂದು ವಿಜ್ಞಾನಿಗಳು ವ್ಯಕ್ತಪಡಿಸಿದ್ದಾರೆ. 


ಪ್ರಕೃತಿಯಲ್ಲಿ ಎಲ್ಲವೂ ಒಂದಕ್ಕೊಂದು ಹೆಣೆದುಕೊಂಡಿದೆ. ಯಾವುದೇ ಒಂದು 
ಮೂಲೆಯನ್ನು ಮುಟ್ಟಿದರೂ ಪೂರ್ಣ ಜೀವಜಾಲ ಆಅಲುಗುತ್ತದೆ. ನಮ್ಮಿಂದಾಗುವ 
ಪ್ರತಿಯೊಂದು ಮಾಲಿನ್ಯವೂ ಈ ಜೈವಿಕದೀಪ್ತಿಯ೦ತಕ ಅನೇಕ ಸಮಸ್ಯೆಗಳನ್ನು 
ತಂದೊಡ್ಡುತ್ತಿದೆ. ಇನ್ನಾದರೂ ಸರಳತೆ ಮೈಗೂಡಿಸಿಕೊಂಡು ಮಾಲಿನ್ಯವನ್ನು 
ಕಡಿಮೆಮಾಡಿದ್ದಲ್ಲಿ ಅಳಿದುಳಿದ ನಿಸರ್ಗವನ್ನು ಒಂದಿಷ್ಟು ರಕ್ಷಿಸಲು ಸಾಧ್ಯ. 


ಲೇಖನ: ರಕ್ತಾ 
ಉಡುಪಿ ಜಿಲ್ಲೆ 


© A.POMERANTZ 


ವಿವಿ ಅಂಕಣ 
ಸಾರನರ್ಶಕ ನಾತರಗಿತ್ತಿ! 


ದಿನ, ದಿನಾಂಕ, ಗಳಿಗೆಗಳು ನೆನಪಿಲ್ಲ. ಅಂದು ನಾನು ಮತ್ತು ಅಕ್ಕ, ಅಣ್ಣನ ಜೊತೆಗೆ 
ಹೊಗೇನಕಲ್‌ ಜಲಪಾತಕ್ಕೆ ಹೊರಟಿದ್ದೆವು. ನಮ್ಮೂರಿನಿಂದ ಸುಮಾರು 100 ಕಿ.ಮೀ 
ದೂರವಿರುವ ಕಾವೇರಿಯ ಕುಣಿತವನ್ನು ನೋಡಲು ತಮಿಳುನಾಡಿನ ಹಳ್ಳಿಗಾಡುಗಳನ್ನೂ, 
ಅರಣ್ಯ ಪ್ರದೇಶಗಳನ್ನು ಸಾಗಿ ಹೋಗಬೇಕಿತ್ತು. ಬಸ್ಸಿನಲ್ಲಿ ಕೆಲವೇ ಕೆಲವು ಕಿ. ಮೀ. ಗಳಷ್ಟು 
ದೂರ ಹೋದರೆಯೇ ಪ್ರವಾಸದಂತೆ ಅನಿಸುತ್ತಿದ್ದ ದಿನಗಳವು. ಅ೦ತದುದರಲ್ಲಿ ಕಾರಿನಲ್ಲಿ 
ನಿಜವಾಗಲೂ ಹೀಗೆ ಪ್ರವಾಸ ಹೋಗುವುದೆಂದರೆ, ಕನಸು ನನಸಾಗುವ ಪೂರ್ಣ 
ಅನುಭವದಂತೆ ಅಂದು ನನಗೆ ಅನಿಸಿತ್ತು. ಯಾರಿಗಾದರೂ ಅದನ್ನು ಹೇಳೋಣವೆಂದರೆ, 
ದೊಡ್ಡವರು ಮಕ್ಕಳ ಮಾತನ್ನು ಗಂಭೀರವಾಗಿ ಎಲ್ಲಿ ತೆಗೆದುಕೊಳ್ಳುತ್ತಾರೆ ಎಂದುಕೊಂಡು 
ಖುಷಿಯನ್ನು ಒಳಗೇ ಅನುಭವಿಸಿಕೊಂಡೆ. ಪ್ರವಾಸ ಶುರುವಾಯಿತು, ದೂರವಾದಂತೆ 
ಮನೆಯ ಗಾತ್ರ ಸಣ್ಣದಾಗುತ್ತಿತ್ತು. ಖುಷಿ ಹೆಚ್ಚಾಗುತ್ತಿತ್ತು. ಬೇರೆಲ್ಲಾ ಸಮಯದಲ್ಲಿ ನಡೆದು 
ಹೋಗುವಾಗ ನೋಡುತ್ತಿದ್ದ ಅದೇ ಬೆಟ್ಟ, ಗುಡ್ಡ, ಮರಗಳು ಅಂದೇಕೋ ಭಿನ್ನವಾಗಿ 
ಕಾಣುತ್ತಿತ್ತು. ಬಹುಶಃ ವೀವೆಲ್ಲಾ ಇಲ್ಲೇ ಇದ್ದೀರಿ ಆದರೆ ನಾನು ಇಂದು ಪ್ರವಾಸ 
ಹೋಗುತ್ತಿದ್ದೇನೆ, ಅದೂ ಕಾರಿನಲ್ಲಿ ಎಂಬ ಜಂಬದಿಂದ ಎಂದು ಅನಿಸುತ್ತದೆ. ದಾರಿಯಲ್ಲಿ 
ಕಂಡ ಪ್ರತೀ ಹೊಸ ಜಾಗವೂ ಹೊಸ ಅನುಭವವನ್ನು ಕೊಡುತ್ತಿತ್ತು. ಅಂತಹುದರಲ್ಲಿ ಅಣ್ಣ 
ನಮಗೆ ಪಕ್ಷಿ ವೀಕ್ಷಣೆಯ ರುಚಿಯನ್ನು ತುಟಿಯ ಮೇಲೆ ಸ್ವಲ್ಪ ಸವರಿದ್ದರಿ೦ದ ಅದು 
ಸಹಜವಾಗಿಯೇ ನಡೆದಿತ್ತು. ನಮ್ಮ ದೃಷ್ಟಿಯಲ್ಲಿ ಪಕ್ಷಿ ವೀಕ್ಷಣೆ ಎಂದರೆ ಪಕ್ಷಿಯನ್ನು 
ಕಂಡೊಡನೆ ಫೋಟೋ ಕ್ಲಿಕ್ಕಿಸಿ ಅದರ ಹೆಸರನ್ನು ಗುರುತಿಸಿ ನಮ್ಮ ಪಕ್ಷಿವೀಕ್ಷಣೆಯ 


| 18 ಕಾನನ - ನವಂಬರ್‌ 2021 | ಕಾನನ - ನವ೦ಬರ್‌ 2021 


ಪಟ್ಟೆಯಲ್ಲಿ ಸೇರಿಸಿ ಪಟ್ಟೆಯ ಉದ್ದ ಹೆಚ್ಚಿಸುವುದಲ್ಲ. ಬದಲಿಗೆ ಅವುಗಳ ವೀಕ್ಷಣೆ, ನಡವಳಿಕೆ 
ಮತ್ತು ಬೆರಗಾಗಿಸುವಂತಹ ಜೀವನಶೈಲಿಯನ್ನು ಅನುಭವಿಸುವುದೇ ಮುಖ್ಯವಾಗಿತ್ತು. 
ಇನ್ನೂ ನನಗೆ ನೆನಪಿದೆ, ನಮ್ಮ ಸುತ್ತ ಮುತ್ತಲೂ ನೀಲಿ, ಕಾಫಿ, ಬಿಳಿ ಬಣ್ಣಗಳಲ್ಲಿರುವ 
ಖಿ೦ಚುಳ್ಳಿಗಳನ್ನು ನೋಡುತ್ತಿದ್ದ ನನಗೆ, ಕಪ್ಪು-ಬಿಳಿ ಮಿ೦ಚುಳ್ಳಿಯನ್ನು ಕಂಡಾಗ ಅದನ್ನು 
ಖಮಿ೦ಚುಳ್ಳಿಯೇ ಎಂದು ನಂಬಲು ಸಾಧ್ಯವೇ ಆಗಿರಲಿಲ್ಲ. ನಂತರದ ಪ್ರತೀ ನಿಮಿಷವೂ 
ಹೊಸದಂತೆ ಕಾಣುತ್ತಿತ್ತು. ಹೀಗೆ ಸಾಗುತ್ತಿದ್ದಾಗ ಮಧ್ಯದಲ್ಲಿ ಕಾರು ನಿಂತಿತು. ಕಾರು ನಿಂತ 


© Monarch Butterfly, 


ಸೂಚನೆ ಅಲ್ಲಿ ಯಾವುದೋ ಹೊಸ ಪಕ್ಷಿಯೋ ಪ್ರಾಣಿಯೋ ಕಂಡಿತೆಂದು ಅರ್ಥ. ಅದಕ್ಕೇ 
ಅಣ್ಣನನ್ನು ಕೇಳದೆಯೇ ಏನಿರಬಹುದೆಂದು ಕಣ್ಣುಗಳು ಎಲ್ಲಾ ದಿಕ್ಕುಗಳಲ್ಲೂ 
ನೋಡತೊಡಗಿದವು. ಅಂಥದ್ದೇನೂ ಕಾಣಲಿಲ್ಲ. ಆದರೆ ಅಣ್ಣನ ಮುಖದಲ್ಲಿ ಮಾತ್ರ 
ಮಂದಹಾಸವಿದೆ. ಹಾಗಾದರೆ ಖಂಡಿತವಾಗಿಯೂ ಇಲ್ಲೇ ಎಲ್ಲೋ ಏನೋ ಇದೆ, ಎಂದು 
ಖಚಿತವಾಯ್ತು. ಆದರೆ ನಮ್ಮ ಕಣ್ಣುಗಳಿಗೆ ಏನೂ ಸಿಗಲಿಲ್ಲ. ನ೦ತರ ಅಣ್ಣನ ಕೈಯನ್ನು 
ಅನುಸರಿಸಿ ಆ ದಿಕ್ಕಿನಲ್ಲಿ ನೋಡಿದೆವು, ಒಂದೆರೆಡು ನೀಲಿ ಬಣ್ಣ ಮತ್ತು ಕಪ್ಪ ಪಟ್ನ್ಮೆಗಳ 
ಚಿಟ್ನೆಗಳು ಹಾರುತ್ತಿದ್ದವು. ಓಹ್‌ ಈ ಚಿಟ್ಟೆಗಳು ನಮ್ಮ ಜಾಗದಲ್ಲೂ ಇವೆಯಲ್ಲಾ, ನಾವೂ 
ನೋಡಿದ್ದೇವೆ ಎ೦ದುಕೂಳ್ಳುತ್ತಿದ್ದೆ. ಕಲವು ಸೆಕ೦ಡುಗಳನ್ನು ಗಮರಿಸಿದಾಗಲೇ ತಿಳಿದದ್ದು 
ಹಾರಿ ಕೂರುತ್ತಿದ್ದ ಗಿಡದಲ್ಲಿ ಎಲೆಗಳೇ ಕಾಣುತ್ತಿರಲಿಲ್ಲ. ಬದಲಿಗೆ ಎಲ್ಲಾ ಎಲೆಗಳ ಹಾಗದಲ್ಲಿ 
ಬರೀ ಜಿಟ್ಟೆಗಳೇ ಇದ್ದವು. ಅಂತಹ ಗಿಡಗಳೂ ಸಾವಿರದಲ್ಲಿದ್ದವು. ಅಂದರೇ ಚಿಟ್ಟೆಗಳು... 
ತಾಳಲಾರದೇ ಇಳಿದು ಆ ಚಿಟ್ಟೆ ಸಮುದ್ರಕ್ಕೇ ಇಳಿದುಬಿಟ್ಟೆವು. ನಮ್ಮ ಆಗಮನದ ಅರಿವಾದ 
ಜಿಟ್ಟೆಗಳು ಮೇಲೆ ಎದ್ದವು. ಅಷ್ಟು ಚಿಟ್ನೆಗಳು ಮೇಲೆದ್ದು ಹಾರುತ್ತಾ ಇರುವುದನ್ನು 
ನೋಡಲು ನಮಗೆ ಎರಡು ಕಣ್ಣು ಸಾಲುತ್ತಿಲ್ಲ ಎನಿಸಿತು. ಅಷ್ಟು ಚಿಟ್ಟೆಗಳನ್ನು ಅಷ್ಟು 
ಸುಂದರವಾಗಿ ನೋಡಿದ ಮಧುರ ಕ್ಷಣ ಅದು. ಅನುಭವಿಸಿದರೇನೆ ಅರಿವಾಗುವುದು. 


| 19 ಕಾನನ - ನವಂಬರ್‌ 2021 | ಕಾನನ - ನವಂಬರ್‌ 2021 


ಚಿಟ್ಟೆಗಳೇ ಹಾಗೆ, ಬಣ್ಣದ ಅಂಗಡಿಗೆ ಹೋಗಿ ಬಣ್ಣಗಳಲ್ಲಿ ಬಿದ್ದು ಬಚಾವಾಗಿ 
ಬಂದಂತಿರುವ ಅವುಗಳು ಹಾರುವುದನ್ನು ಕಂಡರೆ ಎಂಥವರಿಗೂ ಏನೋ ಒಂಥರಾ 
ಖುಷಿಯಾಗುತ್ತದೆ. ಆದರೆ ಇಲ್ಲೊಂದು ಬಗೆಯ ಚಿಟ್ಟೆ ತನ್ನ ರೆಕ್ಕಗಳನ್ನು ಪಾರದರ್ಶಕವಾಗಿ 
ಮಾಡಿಕೊಂಡಿದೆ. ಅಂದರೆ ಚಿಟ್ಟೆ ರೆಕ್ಕೆಯ ಹೆಚ್ಚಿನ ಭಾಗದಲ್ಲಿ ಬಣ್ಣಗಳೇ ಇಲ್ಲ. ಏಕೆ ಹೀಗೆ? 
ಎನ್ನುವ ಪ್ರಶ್ನೆಯ ಬದಲಿಗೆ ಹೇಗೆ ಹೀಗೆ? ಎಂಬ ಪ್ರಶ್ನೆಯ ಉತ್ತರವನ್ನು ಮೊದಲು 
ನೋಡೋಣ. 'ಗಾಜಿನ ರೆಕ್ಕೆಯ ಚಿಟ್ಟೆಗಳು' ಎಂದು ಕರೆಯಲ್ಪಡುವ ಇವುಗಳ ರೆಕ್ಕಯನ್ನು 
ಸೂಕ್ಷ್ಮದರ್ಶಕದಲ್ಲಿ ನೋಡಿದಾಗ ಪಾರದರ್ಶಕ ರೆಕ್ಕೆಯ ಮೇಲೆ ಸೂಕ್ಷ್ಮ ಗಾತ್ರದ 
ಹುರುಪುಗಳು ಇದ್ದದನ್ನು ಗಮಸಿದರು ಕ್ಯಾಲಿಫೊರ್ನಿಯಾ ವಿಶ್ವವಿದ್ಯಾಲಯದ ಆರನ್‌ 
ಪೋಮೇರಾ೦ಟ್ಸ್‌. ಈ ಪಾರದರ್ಶಕ ರೆಕ್ಕೆಗಳ ಚಿಟ್ಟೆಗಳು ಇವರನ್ನು ಯಾವಾಗಲೂ 
ಚಕಿತಗೊಳಿಸುತ್ತಿದ್ದವು. ಆದ್ದರಿಂದ ಇವುಗಳನ್ನು "ನಿತ್ಯ ಹರಿದ್ದರ್ಣದಲ್ಲಿ ಹಾರಾಡುವ 
ಕಾಣದ ವಿಮಾನಗಳಿವು' ಎಂದು ಕರೆಯುತ್ತಿದ್ದರು. 


ಕಾನ್ಫೋಕಲ್‌ ಮತ್ತು ಏಎಲೆಕ್ಟಾನ್‌ ಸೂಕ್ಷ್ಮದರ್ಶಕದಲ್ಲಿ ಇದರ ರೆಕ್ಕೆಗಳನ್ನು 
ವೀಕ್ಲಿಸಲಾಯಿತು. ಕಪ್ಪು ಪಟ್ಟಿಗಳಿರುವ ಜಾಗದಲ್ಲಿ ಎಲೆಗಳ ಆಕಾರದ ಸೂಕ್ಷ ಹುರುಪುಗಳು 
ಹೆಚ್ಚಾಗಿದ್ದವು. ಈ ಜಾಗದಲ್ಲಿ ಕೇವಲ 2% ಮಾತ್ರ ಪಾರದರ್ಶಕವಾಗಿತ್ತು. ಪಾರದರ್ಶಕ 
ರೆಕ್ಕೆಯ ಭಾಗದಲ್ಲಿ ಕೇವಲ ಕೂದಲಿನಾಕಾರದ ಎಳೆಗಳಿದ್ದವು. ಇಲ್ಲಿ ಸುಮಾರು 80% 
ಪಾರದರ್ಶಕವಾಗಿತ್ತು. ಇದನ್ನೆಲ್ಲಾ ಗಮನಿಸಿದರೆ, ಅರೇ ಇಷ್ಟೆಲ್ಲಾ ಯಾಕ, ರೆಕ್ಕೆಯ ಎಲ್ಲಾ 
ಭಾಗವನ್ನು ಪಾರದರ್ಶಕವಾಗಿಸಿಬಿಟ್ಟೆದ್ದರೆ ಆಯಿತಲ್ಲ. ಚಿಟ್ಟೆ ಮಾಯಾ ಚಿಟ್ಟೆಯಾಗಿ 
ಹಾರಾಡುತ್ತಾ ಬದುಕಬಹುದಿತ್ತು ಎಂದು. ಅದರೆ ಅದು ನಾವಬೆಂದುಕೂಂಡಷ್ಟು 
ಸುಲಭವಲ್ಲ. ಜೊತೆಗೆ ಹಾಗೆ ಇದೆಯೆಂದರೆ ಯಾವುದೋ ಮುಖ್ಯ ಕಾರಣದಿಂದಾಗಿಯೇ 
ಹಾಗಿರುತ್ತದೆ. ಕಪ್ಪು ಭಾಗ ಅಥವಾ ಬಣ್ಣ ಇರುವ ಭಾಗದಲ್ಲಿದ್ದ ಈ ಎಲೆಯಾಕಾರದ 


) 


ಹುರುಪುಗಳು ನೀರಿನ ಹನಿಯಿಂದ ರೆಕ್ಕೆಯನ್ನು ಒದ್ದೆ ಮಾಡಲು ಬಿಡದೆ ರಕ್ಷಿಸುತ್ತವೆ. 


© A.POMERANTZET AL_JEB 2021 [| ಸ RE 
ಟೆ 


| 20 ಕಾನನ - ನವಂಬರ್‌ 2021 | ಕಾನನ - ನವ೦ಬರ್‌ 2021 


ಹೀಗೆ ರೆಕ್ಕೆಯನ್ನು ಪರೀಕ್ಲಿಸುತ್ತಿದ್ದ ವಿಜ್ಞಾನಿಗಳಿಗೆ ಮತ್ತೊಂದು ಪ್ರಶ್ನೆ ಎದುರಾಯ್ತು. 
ಅದೇನೆಂದರೆ ಪಾರದರ್ಶಕವಾಗಿದ್ದ ರೆಕ್ಕೆಯ ಮೇಲ್ಮೈಯಲ್ಲಿ ಉದ್ದನೆಯ ಉಬ್ಬುಗಳಿದ್ದವು. 
ಅದನ್ನು ತಿಳಿಯಲು ರೆಕ್ಕೆಯ ಆ ಉಬ್ಬಿನ ಆಕಾರಗಳನ್ನು ಅಳಿಸಿದರು. ಅವರ ಆಶ್ಚರ್ಯಕ್ಕೆ 
ಹಾಗೆ ಉಜ್ಜಿದ ಭಾಗದ ರೆಕ್ಕೆಯು ಬೆಳಕಿಗೆ ಚೆನ್ನಾಗಿ ಕಾಣುತ್ತಿತ್ತು. ಅ೦ದರೆ ಬೆಳಕನ್ನು ಹೆಚ್ಚು 
ಪ್ರತಿಫಲಿಸುತ್ತಿತ್ತು, ಅಲ್ಲಿ ರೆಕ್ಕೆ ಇದೆಯೆಂದು ಸ್ಪಷ್ಟವಾಗಿ ಗುರುತಿಸುವ ಹಾಗೆ. ಸಹಜವಾಗಿದ್ದ 
ರೆಕ್ಕೆಗಳು ಉಬ್ಬುಗಳು ಉಜ್ಜಿದ ಭಾಗಕ್ಕಿ೦ದ 3ರಷ್ಟು ಹೆಚ್ಚು ಬೆಳಕನ್ನು ಪ್ರತಿಫಲಿಸದೇ ತನ್ನ 
ಮೂಲಕ ಹಾದು ಹೋಗಲು ಬಿಡುತ್ತಿದ್ದವು, ಅಂದರೆ ಹೆಚ್ಚು ಪಾರದರ್ಶಕಗಳಾಗಿದ್ದವು. 
ಅದೆಲ್ಲಾ ಸರಿ ಆದರೆ ಈ ರೆಕ್ಕೆಗಳು ಏಕೆ ಹೀಗೆ ಪಾರದರ್ಶಕಗಳಾಗಿರಬೇಕು? ಎ೦ಬ ಪ್ರಶ್ನೆಗೆ 
ಉತ್ತರವೇ ಸಿಗಲಿಲ್ಲವಲ್ಲ. ಹೌದು ಅದನ್ನೇ ಹೇಳಲು ಹೊರಟಿದ್ದೆ. ಪ್ರಕೃತಿಯಲ್ಲಿ 
ಜೀವ೦ತವಾಗಿರುವುದಕ್ಕೆ ಪಾರದರ್ಶಕತೆ ಬಹಳ ಶ್ರೇಷ್ಠ ಉಪಾಯ. ಚಿಟ್ಟೆಯ ರೆಕ್ಕೆಗಳು ರೀಗೆ 
ಪಾರದರ್ಶಕವಾಗಿರುವುದರಿ೦ದ ತನ್ನ ಹಿಂದಿನ ಪರಿಸರಕ್ಕೆ ಸುಲಭವಾಗಿ ಹೊಂದಿಕೊಂಡು 
ತನ್ನನ್ನು ಬೇಟೆಯಾಡಬಹುದಾದ೦ತ ಜೀವಿಗಳಿಂದ ತಪ್ಪಿಸಿಕೊಳ್ಳಲು 
ಸಹಾಯಕಾರಿಯಾಗಿದೆ. ಅ೦ದರೆ ಇದರಿ೦ದ ಅವುಗಳ ಜೀವರಕ್ಷಣೆ ಹೆಚ್ಚು ಬಲವಾದಂತೆ. 
ಅಷ್ಟೇ ಅಲ್ಲ ಈ ಸ೦ಶೋಧನೆಯ ಫಲವಾಗಿ ಪ್ರಕೃತಿಯ ಸಣ್ಣ ರಹಸ್ಯವ ಬೇಧಿಸುವ 
ಆನಂದದ ಜೊತೆಗೆ ನಮಗೂ ಉಪಯೋಗವಿದೆ. ಅದೆಂದರೆ ಛಾಯಾಚಿತ್ರಗಳನ್ನು ತೆಗೆಯುವ 
ಕ್ಯಾಮೆರಾ ಲೆನ್ಸ್‌ ಗಳನ್ನು ಬೆಳಕು ಹೆಚ್ಚು ಪ್ರತಿಫಲಿಸದ ಉತ್ತಮ ಗುಣಮಟ್ಟದ ಲೆನ್ಸ್‌ ಗಳನ್ನು 
ತಯಾರಿಸುವಲ್ಲಿ, ಉತ್ತಮ ಗುಣಮಟ್ಟದ ಸೋಲಾರ್‌ ವಿದ್ಯುತ್‌ ತಯಾರಿಸುವ ಸೋಲಾರ್‌ 
ಪ್ಯಾನೆಲ್‌ ಗಳನ್ನು ತಯಾರಿಸುವ ಮುಂತಾದವುಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಈ ಜ್ಞಾನ 
ನೆರವಾಗಬಲ್ಲದು. 


ಹ / 


ಯಾವುದು ಏನೇ ಆದರೂ ಇ ಹ (0 ಲದ್ದಿ 


ಪ್ರಕೃತಿಯೊಡನೆಯ ನಮ್ಮ ಒಡನಾಟದ ಬಗೆ 
ಮತ್ತು ವಿಧಾನಗಳನ್ನು ಪಾರದರ್ಶಕವಾಗಿ 
ನೋಡಿ ನಮ್ಮ ವಿಧಾನಗಳನ್ನು ಬದಲಿಸದೇ 
ಹೋದರೆ, ದಿನಗಳುರುಳಿದಂತೆ ವಿನಾಶವ 
ತಪ್ಪಿಸಲು ಮಾರ್ಗಗಳು ಮುಚ್ಚಿ ಹೋದಾವು. ಹ್‌ 
ಅಷ್ಟರಲ್ಲಿ ಏಳುವ, ಅದಕ್ಕೆ ತಕ್ಕಂತೆ 8, 
ಬದಲಾಗುವ ಜವಾಬ್ದಾರಿ ನಮ್ಮದು. ರ್ರ 


ಮೂಲ ಲೇಖನ: ScienceNewsforStudents 


ಲೇಖನ: ಜೈಕುಮಾರ್‌ ಆರ್‌. 
ಡಬ್ಲ್ಯೂ. ಸಿ. ಜಿ. ಬೆಂಗಳೂರು ಜಿಲ್ಲೆ 


- ಪ್ರತಿಭಾ ಪ್ರಶಾಂತ್‌ 


© ವಿಪಿನ್‌ ಬಾಳಿಗಾ ಬಿ. ಎಸ್‌. \ ಇ 


ಕರಿಎದೆಯ ಲಾವುಗೆ 9 ಕಾ೦ತರಾಜು ಡಿ. 


ಭಾರತದಾದ್ಯ೦ತ ಕಂಡುಬರುವ ಈ ರೈನ್‌ ಕೈಯಿಲ್‌ ಪಕ್ಷಿಗಳು ತಮ್ಮ ಅಧಿಕ 
ಅವಧಿಯನ್ನು ಎಳೆಯ ಪೈರು ಅಥವಾ ಹುಲ್ಲುಗಾವಲುಗಳ ಹೊದಿಕೆಯಡಿ ಕಳೆಯುವ ನೆಲ 
ಪಕ್ಷಿಗಳು. ಮಾಸಲು ಹಳದಿ ಮಿಶ್ರಿತ ಕಂದು ಬಣ್ಣದ ಗರಿಗಳನ್ನೊಳಗೊ೦ಡ ಈ ಹಕ್ಕಿಗಳು, ಆ 
ಗರಿಗಳ ಮೇಲ್ಭಾಗದಲ್ಲಿ ಹಗುರ ಗೆರೆಗಳು ಮತ್ತು ಅವ್ಯವಸ್ಥಿತವಾದ ಕಪ್ಪು ಕಲೆಯನ್ನು 
ಹೊ೦ದಿರುತ್ತವೆ.ಹೆಣ್ಣು ಹಕ್ಕಿಗೆ ಕಪ್ಪು ಎದೆ ಮತ್ತು ಕತ್ತಿನ ಬಳಿಯ ಕಪ್ಪು ಮತ್ತು ಬಿಳುಪು 
ಗುರುತು ಇರುವುದಿಲ್ಲ. ಆದರೆ ಗ೦ಡು ಹಕ್ಕಿಯ ಎದೆಯ ಮೇಲ್ಭಾಗ ಹಾಗೂ ಅನೇಕ ವೇಳೆ 
ಹೊಟ್ಟೆಯ ಮಧ್ಯಭಾಗವೂ ಕಪ್ಪಗಿರುತ್ತದೆ. ಈ ಪಕ್ಷಿಯ ಕೂಗು ವ್ಹಿಚ್‌-ವ್ಹಿಚ್‌ ಎ೦ಬುವ 
ಸುಶ್ರಾವ್ಯವಾದ ದ್ವಿಗುಣ ಶಿಳ್ಳು.ಈ ಹಕ್ಕಿಗಳ ಸ೦ತಾನೋತ್ಪಶ್ತಿಯ ಕಾಲ ಮಾರ್ಚ- 
ಅಕ್ಟೋಬರ್‌ ತಿಂಗಳು. ಒಂದು ಸ೦ತಾನೋತ್ಪೃತ್ತಿಯಲ್ಲಿ ಹೆಣ್ಣು ಹಕ್ಕಿ ಹಾಕಿದ ಮೊಟ್ಟೆಗಳ 
ಸಂಖ್ಯೆಯನ್ನು 'ಕಚ್‌ ಸೈಜ್‌' ಎ೦ದು ಕರೆಯುತ್ತಾರೆ. ಸಾಮಾನ್ಯವಾಗಿ ಈ ಹಕ್ಕಿಯ ಕ್ಷಚ್ನಲ್ಲಿ 
ಸುಮಾರು 6 ರಿಂದ 8 ಮೊಟ್ನೆಗಳಿರುತ್ತವೆ.ಅವು ಮೊಟ್ಟೆಗಳಿಗೆ ಕಾವು ಕೂಡುವ 
ಕಾಲಾವಧಿಯು ಹದಿನಾರರಿಂದ ಹದಿನೆಂಟು ದಿನಗಳು ಹಾಗು ಆ ಮರಿಗಳು ತಮ್ಮ 
ಹೆತ್ತವರೊಂದಿಗೆ ಸುಮಾರು ಎಂಟು ತಿಂಗಳುಗಳ ಕಾಲ ಉಳಿಯುತ್ತವೆ. 


| 23 ಕಾನನ - ನವಂಬರ್‌ 2021 | ಕಾನನ - ನವ೦ಬರ್‌ 2021 


ಚಿಟ್ಟು ಮಡಿವಾಳ 9 ಕಾಂತರಾಜು ಡಿ. 


ಭಾರತ, ಸೇರಿದಂತೆ ಬಾಂಗ್ಗಾದೇಶ, ಭೂತಾನ್‌, ನೇಪಾಳ, ಶ್ರೀಲ೦ಕಾಗಳಲ್ಲಿ 
ಕಂಡುಬರುವ ಈ ಪಕ್ಷಿಗಳ ಆಹಾರವು ಪೂರ್ಣವಾಗಿ ಕೀಟಗಳು ಹಾಗೂ ಚಿಟ್ಟೆ ಅಥವಾ 
ಪತಂಗ ಮರಿಗಳು. ಚಿಟ್ಟು ಮಡಿವಾಳದ ಗಂಡು ಹಕ್ಕಿ ಸ್ಥಿರವಾಗಿ ಮೇಲೆತ್ತಿರುವ ಬಾಲದಡಿ 
ಚಸ್ಮನೆಟ್‌ ಬಣ್ಣ ಹೊಂದಿರುವ ಕಂದು ಮತ್ತು ಹೊಳೆಯುವ ಕಪ್ಪು ವರ್ಣಗಳ ಸಣ್ಣ ಗಾತ್ರದ 
ಪಕ್ಷಿ.  ರೆಕ್ಸೆಯಲ್ಲಿ ಬಿಳುಪು... ಮಚ್ಚೆಯಿದ್ದು ಹಾರುವಾಗ ಅದು ಸರಿಯಾಗಿ 
ಗೋಚರಿಸುತ್ತದೆ.ಬಾಲವನ್ನು ಎತ್ತಿಕೊಂಡು ಓಡಾಡುವುದು ಈ ಹಕ್ಕಿಗಳ ವಿಶೇಷತೆ. 
ಅವುಗಳು ಬಹಳ ಹರ್ಷದಾಯಕ ರಾಗಗಳಲ್ಲಿ ಹಾಡುತ್ತವೆ.ಈ ಹಾಡನ್ನು ಗಂಡು ಪಕ್ಷಿಯು 
ಮುಖ್ಯವಾಗಿ ಪ್ರಣಯಾಚರಣೆ ಮತ್ತು ತನ್ನ ಗಡಿಯೊಳಗೆ ಹಕ್ಕಿಲ್ಲದೆ ಹೊಕ್ಕ ಪಕ್ಚಿಗಳನ್ನು 
ಎದುರಿಸಲು ಉಪಯೋಗಿಸುತ್ತವೆ. ಗಂಡು ಹಕ್ಕಿ ಹಾಡುವಾಗ ತನ್ನ ಎದೆಯನ್ನು ಉಬ್ಬಿಸಿ, 
ದೇಹವನ್ನು ಹಿಗ್ಗಿಸಿ ಮೇಲೆತ್ತಿದ ಬಾಲವನ್ನು ಪೂರ್ಣವಾಗಿ ಬೆನ್ನ ಮೇಲೇರುವಂತೆ 
ಬಗ್ಗಿಸುತ್ತದೆ. ಈ ಹಕ್ಕಿಗಳು ಉತ್ತರಭಾರತದಲ್ಲಿ ಮುಂಗಾರಿನ ಸಮಯದಲ್ಲಿ (ಜೂನ್‌ 
ತಿಂಗಳು ಸಂತಾನಾಭಿವೃದ್ಧಿ ನಡೆಸಿದರೆ, ದಕ್ಷಿಣ ಭಾರತದಲ್ಲಿ ಸೆಪ್ಟೆಂಬರ್‌ ದಿಂದ ಡಿಸೆಂಬರ್‌ 
ವರೆಗೆ ಸಂತಾನೋತ್ಪತ್ತಿ ನಡೆಸುತ್ತವೆ. 3 ರಿಂದ 5 ಮೊಟ್ಟೆಗಳನ್ನಿಟ್ಟು, 10 ರಿಂದ 12 
ದಿನಗಳವರೆಗೆ ಹೆಣ್ಣು ಹಕ್ಕಿಗಳು ಮಾತ್ರ ಕಾವು ಕೂಡುತ್ತದೆ. ಹೆಣ್ಣು ಮತ್ತು ಗಂಡು 
ಹಕ್ಕಿಗಳೆರಡೂ ಮರಿಗಳಿಗೆ ಆಹಾರ ನೀಡುತ್ತವೆ. 


| 24 ಕಾನನ - ನವಂಬರ್‌ 2021 | ಕಾನನ - ನವಂಬರ್‌ 2021 


ಸಿ೦ಪಿಗ 6 ಕಾ೦ತರಾಜು ಡಿ. 


ಏಷ್ಯಾ ಖಂಡದಾದ್ಯಂತ ಕಂಡುಬರುವ ಈ ಹಕ್ಕಿ ಎಲೆಗಳನ್ನು ನೇಯ್ದು ಉತ್ತಮವಾಗಿ 
ಗೂಡು ಕಟ್ಟುವ ಕಾರಣದಿಂದ ಇದನ್ನು ಕನ್ನಡದಲ್ಲಿ'ದರ್ಜಿಹಕ್ಕಿ' ಎಂತಲೂ ಕರೆಯುತ್ತಾರೆ. 
ಮೃದು ನಾರು, ಕೂದಲು,ಹತ್ತಿ, ತರಕಾರಿಗಳ ನವಿರು ಕೂದಲುಗಳಿಂದ ತಮ್ಮ ಗೂಡನ್ನು 
ರಚಿಸಿಕೊಳ್ಳುವ ಈ ಹಕ್ಕಿ, ಪಕ್ಷಿಗಳ ವಾಸ್ತುಶಿಲ್ಪ ಕಲೆಯನ್ನು ತಮ್ಮ ಗೂಡಿನ ರಚನೆಯ 
ಮೂಲಕ ಎತ್ತಿ ತೋರುತ್ತದೆ. ಆಲೀವ್‌ ಹಸಿರು ಮೈಬಣ್ಣವಿರುವ ಸಣ್ಣ ಗಾತ್ರದ ಈ ಪಕ್ಷಿ, 
ನೀಳವಾದ ತೆಳು ಬಾಲ ಹಾಗು ಸೂಜಿಯ೦ತಹ ಮಧ್ಯಗರಿಯನ್ನೂ ಹೊಂದಿದೆ. ಸಣ್ಣ 
ಕೀಟಗಳನ್ನು ತಿಂದು ಬದುಕುವ ಅವುಗಳಿಗೆ ಹೂವುಗಳ ಮಧು ಎಂದರೆ ಅತೀ 
ಇಷ್ಟವಾಗಿದ್ದು, ಹಾರಿವಾಣ ಮತ್ತು ಬೂರುಗ ಮರಗಳ ಹೂವುಗಳಲ್ಲಿ ಅದಕ್ಕಾಗಿ 
ಹುಡುಕುತ್ತಿರುತ್ತವೆ. ಟುವಿಟ್‌-ಟುವಿಟ್‌-ಟುವಿಟ್‌ ಅಥವಾ ಪ್ರುಟ್ನೆ-ಪುಟ್ಟಿ-ಪ್ರಟ್ಟೆ ಎಂದು 
ಮಧುರವಾದ ಧ್ವನಿಯಲ್ಲಿ ಕೂಗುತ್ತದೆ. 3 ರಿಂದ 4 ಮೊಟ್ಟೆಗಳನ್ನಿಡುವ ಈ ಹಕ್ಕಿಯ 
ಮೊಟ್ಟೆಗಳ ಬಣ್ಣ ನೀಲಿ ಬಿಳುಪು ಅಥವಾ ಕಂದು ಚುಕ್ಕೆಯ ಕೆಂಪನೆಯ ಬಣ್ಣ 


| 25 ಕಾನನ - ನವಂಬರ್‌ 2021 | ಕಾನನ - ನವಂಬರ್‌ 2021 


ನೀಲಿರೆಕ್ಕೆಯ ಎಲೆಯಕ್ಕಿ ಕಾಂತರಾಜು ಡಿ. 


ಭಾರತ ಹಾಗು ಶ್ರೀಲ೦ಕಾಗಳಲ್ಲಿನ ಕಾಡು ಮತ್ತು ಗುಡ್ಡಗಾಡಿನಲ್ಲಿ ಕಂಡುಬರುವ ಈ 
ಪಕ್ಚಿಗಳು ಹಣ್ಣು, ಹೂವಿನ ಮಕರಂದ ಹಾಗು ಕ್ರಿಮಿ-ಕೀಟಗಳನ್ನು ಆಹಾರವಾಗಿ 
ಸೇವಿಸುತ್ತವೆ. ಗ೦ಡು ಹಕ್ಕಿಗಳು ಹಸಿರು ಮೈಬಣ್ಣ, ಹಳದಿ ಬಣ್ಣದ ತಲೆ, ಕಪ್ಪು ಬಣ್ಣದ ಮುಖ 
ಹಾಗು ಕಂಠವನ್ನು ಹೊಂದಿದ್ದು ನೀಲಿ ಬಣ್ಣದ ಮೀಸೆಯಂತೆ ಗೆರೆಯನ್ನು ಹೊಂದಿರುತ್ತವೆ. 
ಹೆಣ್ಣು ಪಕ್ಷಿ ಸ್ವಲ್ಪ ವಿಭಿನ್ನವಾಗಿದ್ದು, ಹಸಿರು ಬಣ್ಣದ ತಲೆ ಹಾಗು ನೀಲಿ ಬಣ್ಣದ 


ಕಂಠವನ್ನು ಹೊಂದಿರುತ್ತವೆ. ಮರಗಳ ಮೇಲೆ ತಮ್ಮ ಗೂಡನ್ನು ಕಟ್ಟೆಕೊಳ್ಳವ ಈ ಹಕ್ಕಿಗಳು 
2ರಿ೦ದ 3 ಮೊಟ್ಟೆಗಳನ್ನಿಡುತ್ತವೆ. 


ಚಿತ್ರ: 
ಲೇಖನ: ಶಾ೦ಭವಿ ಎನ್‌. 


| 26 ಕಾನನ - ನವಂಬರ್‌ 2021 | ಕಾನನ - ನವಂಬರ್‌ 2021 


ನೀವೂ ಕಾನನಕ್ಕೆ ಬರೆಯಬಹುದು 


ಮಳೆ ಭೂಮಿಯ ಮೇಲಿನ ಸಕಲ 
ಜೀವಿಗಳಿಗೂ ಆಧಾರ. ಕಾಲಕಾಲಕ್ಕೆ ಮಳೆ ಚೆನ್ನಾಗಿ 
ಆಗುತ್ತಿದ್ದರೆ ಸಕಲ ಜೀವಿಗಳು ನೆಮ್ಮದಿಯಿಂದ 
ಇರುತ್ತವೆ. ಎಲ್ಲಾ ಜೀವಿಗಳಿಗೂ ಬೇಕಾದ ಆಹಾರ, 
ನೀರು ಎಲ್ಲವೂ ದೊರಕುತ್ತವೆ. ಆದರೆ ಬೀಳುವ 
ಮಳೆಯಲ್ಲಿ ಏನಾದರು ವ್ಯತ್ಯಾಸವಾದರೆ ಎಲ್ಲವೂ 
ಏರು ಪೇರಾಗುತ್ತದೆ. ಮಳೆ ಕಡಿಮೆಯಾದರೆ ಬರಗಾಲ, 
ಕ್ಲಾಮ ಬಂದು ಜೀವಿಗಳು ಆಹಾರ, ನೀರಿಲ್ಲದೆ 
ಸಾಯುತ್ತವೆ. ಹಾಗೆಯೇ ಮಳೆ ಹೆಚ್ಚಾದರೂ 
ಪ್ರವಾಹದಿ೦ದಲೂ ಅದೇ ಸ್ಥಿತಿ ಓದುಗುತ್ತದೆ. ಕಳೆದ 
ಎರಡು ವರ್ಷಗಳಲ್ಲಿ ಮಳೆ ಹೆಚ್ಚಾದ ಕಾರಣ ನಮ್ಮ 
ದೇಶದಲ್ಲೇ ಎಂತಹ ಅನಾಹುತಗಳಾಗಿವೆ ಎಂದು 
ನೀವೇ ಗಮನಿಸಿದ್ದೀರಾ. ಮಳೆಯ ಖುತುಗಳೆಲ್ಲ 
ಬದಲಾಗಿವೆಯೇನೋ ಎಂದು ಭಾಸವಾಗುತ್ತಿದೆ. 
ಇದಕ್ಕ ಮಾನವರು ಒಂದು ರೀತಿ ಕಾರಣಕರ್ತರು. 
ನಮ್ಮ ಮತ್ತು ಪರಿಸರದ ನಡುವಿನ ಸಂಭಂದವನ್ನು 
ನಾವು ಅರ್ಥಮಾಡಿಕೊಳ್ಳದೆ ಹೋದರೆ ಮುಂದಿನ 
ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅನಾಹುತಗಳನ್ನು 
ಎದುರಿಸಬೇಕಾಗುತ್ತದೆ. 


ಈ ರೀತಿಯ ಪರಿಸರದ ಬಗೆಗಿನ ಮಾಹಿತಿಯನ್ನು ಒದಗಿಸಲು ಇರುವ ಕಾನನ ಇ-ಮಾಸಿಕಕ್ಕೆ 
ಮುಂದಿನ ತಿಂಗಳ ಸಂಚಿಕೆಗೆ ಲೇಖನಗಳನ್ನು ಆಹ್ವಾರವಿಸಲಾಗಿದೆ. ಆಸಕ್ತರು ಪರಿಸರಕ್ಕ ಸಂಬಂಧಿಸಿದ ಕಥೆ, 
ಕವನ, ಛಾಯಾಚಿತ್ರ, ಚಿತ್ರಕಲೆ, ಪ್ರವಾಸ ಕಥನಗಳನ್ನು ಕಾನನ ಮಾಸಿಕದ ಇ-ಮೇಲ್‌ ವಿಳಾಸಕ್ಕೆ 
ಕಳುಹಿಸಬಹುದು. 


ಕಾನನ ಪತ್ರಿಕೆಯ ಇ-ಮೇಲ್‌ ವಿಳಾಸ: ॥38೧2೧8.7736(08/731.00೧7 
ಅ೦ಚೆ ವಿಳಾಸ: 

Study House, 

ಕಾಳೇಶ್ವರಿ ಗ್ರಾಮ, 

ಆನೇಕಲ್‌ ತಾಲ್ಲೂಕು, 

ಬೆಂಗಳೂರು ನಗರ ಜಿಲ್ಲೆ, 

ಪಿನ್‌ ಕೋಡ್‌ : 560083. ಗೆ ಕಳಿಸಿಕೊಡಬಹುದು. 


